ಚುಕ್ಕೆ ಗುರುತಿಲ್ಲದ 


ಪ್ರಶ್ನೆ 


ಸ 
ಪ್ರಶ್ನ ಸಂಖ್ಯೆ 


ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


ಕರ್ನಾಟಕ ವಿಧಾನ ಪರಿಷತ್ತು 


407 

ಶ್ರೀ ರಘುನಾಥ್‌ ರಾವ್‌ ಮಲ್ಯಾಪೂರೆ 
06-03-2020 

ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು 


e| & teu 


Fah 
Ue 


ಬೀದರ್‌ ಜಿಲ್ಲೆಯಲ್ಲಿ ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ 
ಮತ್ತು ಪುರುಷ ಅಧಿಕಾರಿಗಳ ಸಂಖ್ಯೆ 
ಎಷ್ಟು (ತಾಲ್ಲೂಕುವಾರು ಪ್ರತ್ಯೇಕ 
ಮಾಹಿತಿ ನೀಡುವುದು) 


ಮಾಹಿತಿ 
ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳ ಸಂಖ್ಯೆ 


ಕಛೇರಿ 
ಛೆ ಮಹಿಳಾ ಒಟ್ಟು 


ಬೀದರ್‌ 
ಜಿಲ್ಲಾ ಕಛೇರಿ 


ಬೀದರ್‌ 0 


ಪಾರ್ವ 


ಬಸವಕಲ್ಯಾಣ 


ol ll - 
wl = pl 


0 
1 
ಸೆಂತಾಹೊರ [) 
2 


ಹುಮ್ನಾಬಾದ್‌ 


ಇಲಾಖೆಯ `ವ್ಯಾ್ತಿಹ ಎಲ್ಲಾ 
ಜಿಲ್ಲೆಗಳಲ್ಲಿ ಅಂಗನವಾಡಿ 
ಕೇಂದ್ರಗಳಲ್ಲಿ ಇರುವ ಬಾಲಕ ಹಾಗೂ 
ಬಾಲಕಿಯರ ಸಂಖ್ಯೆ ಎಷ್ಟು? 


ಇಲಾಖೆಯ ವ್ಯಾಪ್ತಿಯ ಎಲ್ಲಾ ಜಿಲ್ಲೆಗಳಲ್ಲಿ ಅಂಗನವಾಡಿ ಕೇಂದಗಳಲ್ಲಿ 
ಬಾಲಕರ ಸಂಖ್ಯೆ 17,48,438 


ಬಾಲಕಿಯರ ಸಂಖ್ಯೆ 16,92,281 


ಮಹಿಳೆಯರ ಮತ್ತು ಮಕ್ಕಳ 
ಸಮಸ್ಯೆಗಳನ್ನು ಪರಿಹರಿಸುವ 
ಸಲುವಾಗಿ ಹೆಚ್ಚಿನ 
ಸಂಖ್ಯೆಯಲ್ಲಿ ಮಹಿಳಾ 
ಅಧಿಕಾರಿಗಳನ್ನು ನೇಮಿಸಿಕೊಳ್ಳುವ 
ಬಗ್ಗೆ ಸರ್ಕಾರ ಪರಿಶೀಲನೆ 
ನಡೆಸುವುದೇ ಮಾಹಿತಿ ನೀಡುವುದು; 


ಇಲಾಖೆ 


ಸರ್ಕಾರದ '`'`'ನೇಮಕಾತಿ ``ನಿಯಮಗಳಂತೆ 
ನೇರನೇಮಕಾತಿ ಪ್ರಕ್ರಿಯೆಯಲ್ಲಿ ಶೇ. 33% 
ನೀಡಬೇಕಾಗಿದ್ದು, ಅದರಂತೆ ಎಲ್ಲಾ 
ಮೀಸಲಾತಿಯನ್ನು ಪಾಲಿಸಲಾಗುತ್ತಿದೆ. 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸಂರಕ್ಷಣಾಧಿಕಾರಿ, 
ಹಿರಿಯ ಮೇಲ್ವಿಚಾರಕಿ ಮತ್ತು ಮಹಿಳಾ ಮೇಲ್ವಿಚಾರಕಿ ವೃಂದಗಳ ಎಲ್ಲಾ 
ಹುದ್ದೆಗಳನ್ನು ಮಹಿಳೆಯರಿಗೆ ಮೀಸಲಿರಿಸಲಾಗಿದೆ. 


ಪ್ರತಿ ವೃಂದಕ್ಕೂ 
ಮಹಿಳಾ ಮೀಸಲಾತಿ 
ವೃಂದದಲ್ಲೂ ಮಹಿಳಾ 


ಇಲ್ಲದಿದ್ದಲ್ಲಿ ಕಾರಣಗಳೇನು ಸ್ಪಷ್ಟ 
ಮಾಹಿತಿ ಒದಗಿಸುವುದು? 


ಅನ್ನಯಸಾವುದ್ಲ 


ಸಂ. ಮಮ 66 ಎಸ್‌ಜೆಡಿ 2020 


ಈ DD 
2 
(ಶಶಿಕಲಾ ಅ. ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಇಲಾಖಾ ಸಚಿವರು. 


